ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 19-03-2021 ಪ್ರುಶ್ನೆ ಸಂಖ್ಯೆ: 226 (1801) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 


ಉತ್ತರ ನೀಡಬೇಕಾದ ದಿನಾ೦ಕ: 19-03-2021 


ಉತರಿಸುವ ಸಚಿವರು: ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರು 


ವಿಷಯ: 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಮಂಡ್ಯ ಜಿಲ್ಲೆಗೆ ನೀಡಿರುವ ಅನುದಾನದ ಬಗ್ಗೆ 


(ಅ) 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲ್ಲೂಕು 


ಪಂಚಾಯತಿ ಮತ್ತು ವಿವಿಧ ಗ್ರಾಮ ಪಂಚಾಯತಿಗಳಿಗೆ ಮಂಜೂರಾದ ಅನುದಾನವೆಷ್ಟು ; 
(ತಾಲ್ಲೂಕುವಾರು ಮತ್ತು ಪ೦ಚಾಯತಿವಾರು ಸಂಪೂರ್ಣ ವಿವರ ನೀಡುವುದು) 


(ಆ) 15ನೇ ಹಣಕಾಸು ಯೋಜನೆಯಡಿ ಕೈಗೆತ್ತಿಕೊಂಡ ಕಾಮಗಾರಿಗಳಾವುವು; 
(ತಾಲ್ಲೂಕುವಾರು ಮತ್ತು ಪ೦ಚಾಯತಿವಾರು ಸಂಪೂರ್ಣ ವಿವರ ನೀಡುವುದು) 


(ಇ) ಈ ಯೋಜನೆಯಡಿ ನಾಗಮಂಗಲ ತಾಲ್ಲೂಕಿನ ಪ್ರತಿ ಗ್ರಾಮ ಪಂಚಾಯತಿಗಳಿಗೆ 
ಮಂಜೂರಾದ, ಖರ್ಚಾದ ಮತ್ತು ಬಾಕಿ ಉಳಿದಿರುವ ಹಣವೆಷ್ಟು ; (ವಿವರವಾದ ಮಾಯಿತಿ 
ನೀಡುವುದು) 


(ಈ) ಬಾಕಿ ಉಳಿದಿದ್ದಲ್ಲಿ, ಬಾಕಿ ಉಳಿಯಲು ಕಾರಣವೇನು ? 


